CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ವಾ ಹತ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ನವೆಂಬರ್‌ ೧೩, ೨೦೦೩ (ಕಾರ್ತಿಕ ೨೨, ಶಕ ವರ್ಷ ೧೯೨೫) | ಸಂಚಿಕೆ ೪೫ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 


ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 








ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಕಾಣ 11 ಎಲ್‌ಡಬ್ಲ್ಯೂಎ 2003, ಬೆಂಗಳೂರು, ದಿನಾಂಕ: 16ನೇ ಅಕ್ಟೋಬರ್‌ 2003 

ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ 14) ಕಲಂ 2 ಖಂಡ (ಎನ್‌) ಉಪಖಂಡ 
(6ರ ಮೇರೆಗೆ ಅಧಿಸೂಚನೆ ಸಂಖ್ಯೆ: ಕಾಣ 59 ಕಾಭಾಸೇ 2001, ದಿನಾಂಕ: 11/7/2002 ರಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆಯನ್ನು ಸಾರ್ವಜನಿಕ ಅಗತ್ಯ ಸೇವೆ ಎಂಬುದಾಗಿ ದಿನಾಂಕ: 14/8/2002 ರಿಂದ ಆರು ತಿಂಗಳ ಅವಧಿಗೆ ಜಾರಿಯಲ್ಲಿರುವಂತೆ 
ಘೋಷಿಸಲಾಗಿತ್ತು. ಸಾರ್ವಜನಿಕ ಹಿತದೃಷ್ಟಿಯಿಂದ ಕರ್ನಾಟಕ ಸರ್ಕಾರವು ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರ ಕಾಯ್ದೆ 
1947ರ ಸಂಖ್ಯೆ 14) ಕಲಂ 2 ಖಂಡ (ಎನ್‌) ಉಪಖಂಡ 6ರ ಮೇರೆಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯನ್ನು ಸಾರ್ವಜನಿಕ 
ಅಗತ್ಯ ಸೇವೆ ಎಂಬುದಾಗಿ ದಿನಾಂಕ: 14/2/2003 ರಿಂದ ಮುಂದಿನ ಆರು ತಿಂಗಳ ಅವಧಿಗೆ ಜಾರಿಯಲ್ಲಿರುವಂತೆ ವಿಸ್ತರಿಸಿ ಈ ಮೂಲಕ 
ಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1139 ಎಂ.ಬಿ. ಗೋಖಲೆ 
ಪೀಠಾಧಿಕಾರಿ-11, ಕಾರ್ಮಿಕ ಇಲಾಖೆ. 
ಒಳಾಡಳಿತ ಮತ್ತು ಸಾರಿಗೆ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಒಸಾಇ 190 ಪಿಎಂಎಸ್‌ 2003, ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್‌ 2003 

1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 6 ಮತ್ತು 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯ ನಿರ್ವಹಿಸಲು ರೆವರೆಂಡ್‌ ಎಲ್‌.ವೈ. 
ಪ್ರಸಂಗಿ - ಇವರಿಗೆ ದಿ ಎಲಿಜಾ ಬ್ಯಾಪ್ಟಿಸ್ಟ್‌ ಫೆಲೋಶಿಪ್‌, ಅಮರೇಶ್ವರ ಕ್ಯಾಂಪ್‌, ಹಿರೇಕೊಟ್ಟೆಕಲ್‌ ಅಂಚೆ, ಮಾನವಿ ತಾಲ್ಲೂಕು, 
ರಾಯಚೂರು ಜಿಲ್ಲೆಯ ಚರ್ಚಿನ ವ್ಯಾಪ್ತಿಯಲ್ಲಿ ಹಾಗೂ ಕರ್ನಾಟಕದಲ್ಲಿ ಮಾತ್ರ ಮೇಲಿನ ಕಾಯಿದೆಯಡಿಯಲ್ಲಿ ವಿವಾಹ ವಿಧಿಯನ್ನು 
ನೆರವೇರಿಸಲು ಪರವಾನಿಗೆಯನ್ನು ಈ ಮೂಲಕ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1143 ಎ.ಎಸ್‌. ಕಾಂತರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 


(೯೧೩) 


೯೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೩, ೨೦೦೩ ಭಾಗ - ೪ಎ 





ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 13 ಎಲ್‌ಎಜಿ 2003, ಬೆಂಗಳೂರು, ದಿನಾಂಕ: 1ನೇ ಅಕ್ಟೋಬರ್‌ 2003 
ಶ್ರೀ ಪಿ. ಉದಯವರ್ಮ ರಾಜ್‌, ವಕೀಲರು, ಮಂಗಳೂರು, ಇವರನ್ನು ಈ ಅಧಿಸೂಚನೆಯ ದಿನಾಂಕದಿಂದ ಮೂರು 

ವರ್ಷಗಳ ಅವಧಿಗೆ ಅಥವಾ ಈ ವಿಷಯದಲ್ಲಿ ಮುಂದಿನ ಆದೇಶ ಹೊರಡಿಸುವವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977 ರಡಿ ಮಂಗಳೂರಿನ 1ನೇ 
ಅಪರ ಸರ್ಕಾರಿ ವಕೀಲರನ್ನಾಗಿ ನೇಮಕ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1144 ಚಿಕ್ಕ ಹನುಮಂತಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ಆಡಳಿತ-1) 


SOCIAL WELFARE SECRETARIAT 
NOTIFICATION No. SWD 17 SBR 1998, Bangalore, dated: 14th October 2003 

Whereas the draft of the following rules further to amend the Central Relief Committee and Local 
Committee (Recruitment) Rules, 1990 which the Government of Karnataka proposes to make in exercise 
of the powers conferred by section 27 read with section 40 of the Karnataka Prohibition of Beggary Act, 
1975 (Karnataka Act 25 of 1975) was published in Notification No.SWD 61 SBR 92, dated: 13th February 
1998, in part V 20(1) of the Karnataka Gazette dated: 12th March 1998 inviting objections and 
suggestions from all persons likely to be affected thereby within thirty days from the date of its publication 
in the official Gazette. 

And whereas the said Gazette was made available to the public on 12th March 1998. 

And Whereas objections and suggestions received have been considered by the State 
Government. 

Now, therefore in exercise of the powers conferred by sub-section (1) of section 40 of the 
Karmataka Prohibition of Beggary Act, 1975 (Karnataka Act 21 1975), the Government of Karnataka 
hereby makes the following rules, namely:- 

1. Tittle and Commencement:- (1) These rules may be called the Central Relief Committee and 
Local Committee (Recruitment) (Amendment) Rules, 2002. 
(2) They shall come into force on the date of their publication in the Official Gazette. 


2. Insertion of new rule 4:- After rule 3 of the Central Relief Committee and Local Committee 
(Recruitment) Rules, 1990, the following rule shall be inserted, namely:- 
"4. Obligation of an employee in the Central Relief Committee and Local Committee to pass 


certain examinations:- 

(1) Every employee in the Central Relief Committee and the Local Committee holding a post of 
the Category specified in column (2) of the table below, shall within the period prescribed in sub-rule (2) 
pass,- 

(i) The Kannada Language Examination and 

(ii) The Examinations prescribed if any, mentioned in corresponding entires in column (3) 








thereof. 
TABLE 
Sl.No. Category of post Prescribed Examination 
1 Superintendents Accounts Higher 





General law Part | & || 





Prisons 





Karnataka Prohibition of Beggary Act and rules 





Examination of Kannada Language. 





2 Receiving Officer Accounts Higher 





General Law Part | & || 





Karnataka Prohibition of Beggary Act and rules 





Examination of Kannada Language. 





3 First division Assistant Accounts Higher 





General Law Part | & || 





Karnataka Prohibition of Beggary Act and rules 














BION ಜಲ ಬ | ಲಾಜ ಲ ಬ 


Examination of Kannada Language. 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೩, ೨೦೦೩ 








Sl.No. Category of post 


Prescribed Examination 





4 Second division assistant 


Accounts Lower 


೯೧೫ 





Karnataka Prohibition of Beggary Act and rules 





Examination of Kannada Language. 





5 Stenographer 


Accounts Higher 





Karnataka Prohibition of Beggary Act and rules 





Examination of Kannada Language. 





6 Chief Warder 


Accounts Higher 





Karnataka Prohibition of Beggary Act and rules 





Examination of Kannada Language. 





7 Head warder 


Accounts Lower 





Karnataka Prohibition of Beggary Act and rules 





Examination of Kannada Language. 





8 Warder 








Karmataka Prohibition of Beggary Act and rules 








ಣರ N20 ಜಣ ಗಲ N20 N= 


. Examination of Kannada Language. 





(2) An employee in the Central Relief Committee and Local Committee.- 





(1) In service on the date of commencement of the Central Relief Committee and Local 
Committee (Recruitment) (Amendment) Rules 2003 (hereinafter referred to as these rules) 


shall pass the Said examination within a period of three years from the said date: 


(ii) Appointed to any post on or after the date of commencement of these rules shall pass the 


said examination within a period of two Years from the date of his appointment. 


Provided that a person appointed to any post on probation shall pass the said examination within 


the period of his probation. 


(3) In order respects provisions contained in the Karnataka Civil Services (Service and Kannada 
Language Examinations) Rules, 1974 shall mutates mutandis apply to the employees of the Central Relief 


committee and Local Committee. 


3. Syllabus: The Syllabus for the departmental examination prescribed above shall be as specified 


below, namely:- 





Subject 


Details 





Accounts Higher 


As prescribed by the Karnataka Public Service Commission 





General Law Part | and Il 


As prescribed by the Karnataka Public Service Commission 





Prisons 


As prescribed by the Karnataka Public Service Commission 





Kannada Language Examination 


As prescribed by the Karnataka Public Service Commission 





Accounts Lower 


As prescribed by the Karnataka Public Service Commission 





ಈ|೮ | |ಲು || 


Karnataka Prohibition of Beggary 
Act, 1975 


. Definitions 

. Prohibition of Beggary 

. Constitution and Administration 
. Institution 

. Procedure and Punishment 


. Control 





7. Rules for Karnataka Prohibition of 
Beggary Act, 1975 








. Definitions 

. Central and local Relief Committee 

. Central Relief fund 

. Institutions for Reception and Relief 
5. Arrest and Prosecution 


1 
2 
3 
4 
5 
6. Miscellaneous 
7 
1 
2 
3 
4 





P.R. 1145 


By Order and in the name of the Governor of Karnataka, 


M.S. MARULASIDDHAIAH 


Under Secretary to Government, Social Welfare Department. 
LAW SECRETARIAT 


NOTIFICATION 


No. LAW 663 LCM 90 (P-ll) 2002, Bangalore, dated: 25th October 2003 
In superssion of the Notification No. LAW 663 LCM 90(P) dated: 5.2.1996 and inexercise of the 
powers conferred by the Sub-Section (8 of Section 24 of the Code of Criminal Procedure 1978) (Central 





೯೧೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ನವೆಂಬರ್‌ ೧೩, ೨೦೦೩ ಭಾಗ - ೪ಎ 





Act No.2 of 1974) as amended by the Code of Criminal Procedure (Amendment Act 1978, and Rule 36 of 
the Karnataka Law Officers (Appointment & Conditions of Services, Rule 1977, Shri B. Venkata Rao, 
Retired Joint Director of Prosecutions, Bangalore is appointed as Special Public Prosecutor, to conduct 
prosecution in the case S.C.No.460/1991 on the file of the City Civil and Sessions Court, Bangalore 
arising out of Crime No.93/90 of Basaveshwaranagar Police Station. 

The Remuneration Government Order will be issued seperately after obtaining the concurrence 


from Finance Department. 
By Order and in the name of the Governor of Karnataka, 


P.R. 1147 K.B. MATTUR 
l/c Asst. Solicitor and Ex. Officio, 
Under Secretary to Government, Law Department (11.1), 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 188 ಎಸ್‌.ಡಿ.ಸಿ. 2003, ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌ 2003 
ಶ್ರೀ ಹೆಚ್‌. ಆಂಜನೇಯ, ಭರಮಸಾಗರ ಇವರನ್ನು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ 
ನಿಗಮದಲ್ಲಿ (ಶ್ರೀ ಕೆ.ಸಿ. ವಿಜಯಕುಮಾರ್‌ ರವರ ಜಾಗದಲ್ಲಿ ನಿಗಮದ ಅಧ್ಯಕ್ಷರನ್ನಾಗಿ ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1146 ಕೆ. ರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), ಸಮಾಜ ಕಲ್ಯಾಣ ಇಲಾಖೆ. 
ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಪ್ರಯು 58 ಪ್ರವಾನಿ 2003, ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌ 2003 
ಶ್ರೀ ಹಾಜಿ ಅಬ್ದುಲ್‌ ಸತ್ತಾರ್‌ ಸೇಠ್‌, ಮಾಜಿ ಶಾಸಕರು, ಬೆಂಗಳೂರು, ಇವರನ್ನು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ 
ಅಭಿವೃದ್ದಿ ನಿಗಮ ನಿಯಮಿತ, ಬೆಂಗಳೂರು, ಇದರ ನಿರ್ದೇಶಕರ ಮಂಡಳಿಯಲ್ಲಿ ನಿರ್ದೇಶಕರನ್ನಾಗಿ ಮತ್ತು ನಿಗಮದ ಅಧ್ಯಕ್ಷರನ್ನಾಗಿ 
ಶ್ರೀಮತಿ ಮನೋರಮಾ ಮದ್ವರಾಜ್‌, ಇವರ ಜಾಗದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ 


ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1148 ಎಸ್‌. ಸೀತಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಇಲಾಖೆ. 


FOREST, ECOLOGY & ENVIRONMENT SECRETARIAT 
NOTIFICATION 
No. FEE 17 EAA 99(i), Bangalore, dated: 23rd October 2003 

In exercise of powers conferred under Section 28 of the Water (Prevention and Control of 
Pollution) Act, 1974 and under Section 31 of the Air (Prevention and Control of Pollution) Act, 1981 and in 
supersession of the earlier orders, Government hereby reconstitutes the Appellate Authority with Mr. 
Justice H.N. Narayan Retd. Judge of High Court of Karnataka as Chairman. Mr. Justice H.N. Narayan 
shall hold office for a term of three years or 65 years of age whichever is earlier. The other terms and 
conditions are specified in a separate order. 

By virtue of the above orders, Notification No. FEE 17 EAA 99, dated: 31.7.2003 issued earlier, 
stands withdrawn. 

By Order and in the name of the Governor of Karnataka, 
V.R. GAIKWAD 
Under Secretary to Government, 
Forest, Ecology & Environment Department. 
NOTIFICATION 
No. FEE 17 EAA 2003(ii), Bangalore, dated: 23rd October 2003 

The Appellate Authority under the Water (Prevention and Control of Pollution) Act 1974 and the 
Air (Prevention and Control of Pollution) Act 1981 has been reconstituted with Mr. Justice H.N. Narayan 
Retired Judge of High Court of Karnataka as Chairman and Prof. Lahiri and Sri G.S. Tallur as members. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೩, ೨೦೦೩ ೯೧೭ 





The office of the Appellate Authority has been established in the 6th Floor, P.U. Building (Subash 
Chandra Bose Building), M.G. Road, Bangalore-1 and all appellate cases shall henceforth be filed and 
heard in the said premises. 
By Order and in the name of the Governor of Karnataka, 
V.R. GAIKWAD 
Under Secretary to Government, 
Forest, Ecology & Environment Department. 
NOTIFICATION 
No. FEE 17 EAA 99(iii), Bangalore, dated: 23rd October 2003 
In Notification No. FEE 17 EAA 99, dated: 23.10.2003, Government has reconstituted the 
Appellate Authority with Mr. Justice H.N. Narayan, Retired Judge of High Court of Karnataka as Chairman 
of the Appellate Authority. 
Now, in exercise of the powers conferred under Section 28 of the Water (Prevention and Control 
of Pollution) Act, 1974 and Section 31 of the Air (Prevention and Control of Pollution) Act, 1981 
Government hereby nominates the following:- 
1. Prof, Lahiri, 
Dept. of Metallurgy, Indian Institute of Science, Bangalore-560012. 
2. Shri G.C. Tallur, 
Advisor (IDSL), Karnataka State Highway Improvement Project, 
PWD office Annex Building, Ist Floor, K.R. Circle, Bangalore-1 
as Members to the above Authority with immediate effect and until further orders. The other terms and 
conditions shall be issued separately. 
By Order and in the name of the Governor of Karnataka, 
P.R. 1149 V.R. GAIKWAD 
Under Secretary to Government, 
Forest, Ecology & Environment Department. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 16 ಎನ್‌ಎಂಎಸ್‌ 2000, ಬೆಂಗಳೂರು, ದಿನಾಂಕ: 25ನೇ ಅಕ್ಟೋಬರ್‌ 2003 
ದಿ ಸೆಂಟ್ರಲ್‌ ಅರೆಕಾನೆಟ್‌ ಅಂಡ್‌ ಕೋಕೋ ಮಾರ್ಕೆಟಿಂಗ್‌ ಅಂಡ್‌ ಪ್ರೊಸೆಸಿಂಗ್‌ ಕೋ ಆಪರೇಟಿವ್‌ ಲಿ, ಮಂಗಳೂರು, 
ಇದರ ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 16 ಎನ್‌ಎಂಎಸ್‌ 2000, ದಿನಾಂಕ: 
20.04.2000 ರಲ್ಲಿ ಶ್ರೀ ಸಿ.ಡಿ. ಜಯರಾಂಗೌಡ ಇವರನ್ನು ಸದಸ್ಯರನ್ನಾಗಿ ಮಾಡಲಾಗಿದ್ದ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಲಾಗಿದೆ. 
ದಿ ಸೆಂಟ್ರಲ್‌ ಅರೆಕಾನೆಟ್‌ ಅಂಡ್‌ ಕೋಕೋ ಮಾರ್ಕೆಟಿಂಗ್‌ ಅಂಡ್‌ ಪ್ರೊಸೆಸಿಂಗ್‌ ಕೋ ಆಪರೇಟಿವ್‌ ಲಿ, ಮಂಗಳೂರು, 
ಇದರ ಬೈಲಾ ಸಂಖ್ಯೆ: 16(1) (ಸಿ)ರ ಪ್ರಕಾರ ಸರ್ಕಾರವು ಸದರಿ ಸಂಸ್ಥೆಯ ಆಡಳಿತ ಮಂಡಳಿಗೆ ಸಹಕಾರ ಸಂಘಗಳ ಅಪರ ನಿಬಂಧಕರು 
(ಬಳಕೆ ಮತ್ತು ಮಾರಾಟ), ಇವರನ್ನು ಅಧಿಕಾರಿ ಸದಸ್ಯರನ್ನಾಗಿ, ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1150 ಕೆ. ನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಇ 15 ನಾಮನಿ 2003, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌ 2003 
ಬೀದರ್‌ ತಾಲ್ಲೂಕಿನ, ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ, ಇದರ ಆಡಳಿತ ಮಂಡಳಿಗೆ ಈ 
ಹಿಂದೆ ಮಾಡಲಾಗಿದ್ದ ಎಲ್ಲಾ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
1959ರ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮದ 29(1)ನೇ ಪ್ರಕರಣದಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸರ್ಕಾರವು ಬೀದರ್‌ ತಾಲ್ಲೂಕಿನ, ತಾಲ್ಲೂಕು ವ್ಯವಸಾಯೋತ್ಸನ್ನ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಈ 
ಕೆಳಕಂಡವರುಗಳನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 
1) ಶ್ರೀ ರಘುನಾಥ ಹಾರೋಗೇರಿ, ಸಾ: ಹಾರೋಗೇರಿ, ಬೀದರ್‌. 
2) ಶ್ರೀ ಕುಂದನ್‌ ಕಟ್ಟಿಮನಿ, ಭೀಮನಗರ, ಬೀದರ್‌. 


೯೧೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ ನವೆಂಬರ್‌ ೧೩, ೨೦೦೩ ಭಾಗ - ೪ಎ 





3) ಶ್ರೀಮತಿ ಕಮಲಾಬಾಯಿ, ಪೈಂಟರ್‌, ಸಾ: ತಾದ್ದಾಪೂರ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1151 ಅಹ್ಮದ್‌ ಎ. ಮುಖ್ತದರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಇ 16 ನಾಮನಿ 2003, ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್‌ 2003 

ಕುಂದಾಪುರ ತಾಲ್ಲೂಕು ಲ್ಯಾಂಪ್ಸ್‌ ಸೊಸೈಟಿಗೆ ಈ ಹಿಂದೆ ಮಾಡಲಾಗಿದ್ದ ಎಲ್ಲಾ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಲಾಗಿದೆ. 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ, 1959ರ ಕಲಂ 29 ಉಪ ಕಲಂ (1) ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು, ಈ ಕೆಳಕಂಡವರುಗಳನ್ನು ಕುಂದಾಪುರ ತಾಲ್ಲೂಕು ಲ್ಯಾಂಪ್ಸ್‌ ಸೊಸೈಟಿ, ಕುಂದಾಪುರ, ಇದರ ಆಡಳಿತ 
ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 

1) ಶ್ರೀ ತಮ್ಮಯ್ಯ ನಾಯ್ಕ ತಂದೆ ರಾಮನಾಯ್ಕ, ಕೆಳಸುಂಕ ನೂಜೆ, 

ಅಮಾಸೆಬೈಲು ಗ್ರಾಮ ಮತ್ತು ಅಂಚೆ, ಕುಂದಾಪುರ ತಾಲ್ಲೂಕು. 
2) ಶ್ರೀ ಸುಧಾಕರ ತಂದೆ ನಾರಾಯಣ ನಾಯ್ಕ, ಕನ್ನಾಲಿಜಡ್ಡು, 

ಕೊಡ್ಸಾಡಿ ಅಂಚೆ, ಕುಂದಾಪುರ ತಾಲ್ಲೂಕು. 
3) ಕುಮಾರಿ ರತ್ನಾ ತಂದೆ ಕೊರ್ಗು ನಾಯ್ಕ, ಇರ್ಕಿಗದ್ದೆ ತೊಂಬಟ್ಟು, 

ಮುಚ್ಚಟ್ಟು ಗ್ರಾಮ ಮತ್ತು ಅಂಚೆ, ಕುಂದಾಪುರ ತಾಲ್ಲೂಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1152 ಅಹ್ಮದ್‌ ಎ. ಮುಖ್ತದರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 

ಸಂಖ್ಯೆ: ಸಿಎಂಡಬ್ಲ್ಯೂ 42 ಸಿಐಎಲ್‌ 2003, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌ 2003 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ, 1959ರ ಕಲಂ 29 (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು, ರೇಷ್ಮೆ ಕೈಮಗ್ಗದ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಂಘ, ನಗರಗೆರೆ, ಗೌರಿಬಿದನೂರು ತಾಲ್ಲೂಕು ಇದರ ಆಡಳಿತ 
ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 

1) ಶ್ರೀಮತಿ ರಾಮಾಂಜಿನಮ್ಮ ಕೋಂ ಆದಿನಾರಾಯಣಪ್ಪ, ಮಲ್ಲೇನಹಳ್ಳಿ, 

ನಗರಗೆರೆ ಹೋಬಳಿ, ಗೌರಿಬಿದನೂರು ತಾಲ್ಲೂಕು. 
2) ಶ್ರೀ ರವಿನಾರಾಯಣ್‌ ಬಿನ್‌ ಸುಬ್ಬರಾಯಪ್ಪ, ನಗರಗೆರೆ, ಗೌರಿಬಿದನೂರು ತಾಲ್ಲೂಕು. 
3) ಶ್ರೀ ಲಕ್ಷ್ಮೀನರಸಿಂಹಪ್ಪ ಬಿನ್‌ ಆದಿಮೂರ್ತಿ, ನಗರಗೆರೆ, ಗೌರಿಬಿದನೂರು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1153 ಅಹ್ಮದ್‌ ಎ. ಮುಖ್ತದರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
GOVERNOR'S SECRETARIAT 
NOTIFICATION 
No. GS 19 MUM 2003, Bangalore, dated: 22nd October 2003 

WHEREAS, the tenure of Prof. S.N. Hegde, Vice-Chancellor. University of Mysore, Mysore, 
expired on 3.9.2003. 

WHEREAS, in Notification of even number dated: 2.9.2003 Prof. J. Shashidhara Prasad, Senior 
most Dean, P.G. Department of studies in Physics, University of Mysore, Mysore has been appointed as 
the acting Vice-Chancellor, University of Mysore with effect from 4.9.2003 until the appointment of a new 
Vice-Chancellor to the said University under Section 14(4) of Karnataka State Universities Act 2000. 

WHEREAS, a Search Committee constituted by the State Government under sub-section (2) of 
Section 14 of Karnataka State Universities Act, 2000 has submitted its panel to the State Government. 

AND WHEREAS, the panel of names forwarded by the Government has been examined keeping 
in view merit, equity and social justice, 

NOW THEREFORE, in exercise of the powers conferred under Section 14(4) of the Karnataka 


State Universities Act-2000 and with the concurrence of the State Government |, T.N. Chaturvedi, 
Governor and Chancellor of Universities in Karnataka hereby appoint Prof. J. Shashidhara Prasad as 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೩, ೨೦೦೩ ೯೧೯ 





the Vice-Chancellor. University of Mysore, Mysore, for a period of 4 years from the date of assumption of 
Office or till he attains the age of 65 years, whichever is earlier. 
T.N. CHATURVEDI 
GOVERNOR & CHANCELLOR, 
P.R. 1154 C.S. SURANJANA 
Secretary to Governor. 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 48 ಯುಎಂವಿ 2003, ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌ 2003 
2000ದ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಅಧಿನಿಯಮ 28(1) (ಜಿ) ಪ್ರಕರಣದಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಹಾಗೂ ಅಧಿನಿಯಮ 52ನ್ನು ಓದಿಕೊಂಡು ಸರ್ಕಾರವು ಶ್ರೀ ಎಂ.ಆರ್‌. ಕುಮಾರಸ್ವಾಮಿ, ಅಡ್ವೋಕೇಟ್‌, 7/1 1ನೇ ಅಡ್ಡರಸ್ತೆ 
4ನೇ ಮುಖ್ಯ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು-18 ಇವರನ್ನು ಮೈಸೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್‌ನ ಸದಸ್ಯರನ್ನಾಗಿ ಡಾ: 
ಪಿ.ಎಸ್‌. ರಾಮಾನುಜಮಂರವರ ರಾಜೀನಾಮೆಯಿಂದ ತೆರವಾದ ಸ್ಥಾನದಲ್ಲಿ, ಅವರ ಉಳಿಕೆ ಅವಧಿಗೆ ಅಥವಾ ಸಿಂಡಿಕೇಟ್‌ನ ಪುನರ್‌ 
ರಚನೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1155 ಸುಂದರ ರಾಜ ಗುಪ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ. 
(ವಿಶ್ವವಿದ್ಯಾಲಯ-1 ಮತ್ತು ಸಾಮಾನ್ಯ-2) 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 174 ಬಿಸಿಎ 2003, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್‌ 2003 
ಕರ್ನಾಟಕ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧಿನಿಯಮ 1995ರ ಪ್ರಕರಣ 3 ಮತ್ತು 401ರ ಅಡಿಯಲ್ಲಿ 
ಪ್ರದತ್ತವಾದ ಅಧಿಕಾರದನ್ವಯ ಸರ್ಕಾರವು ಶ್ರೀ ಎಸ್‌. ಸಿದ್ದಗಂಗಯ್ಯ, ನಂ.363, 3ನೇ ಮುಖ್ಯರಸ್ತೆ, 3ನೇ ಹಂತ, 2ನೇ ಸಿ-ಕ್ರಾಸ್‌, 
ಬಸವೇಶ್ವರನಗರ, ಬೆಂಗಳೂರು, ಇವರನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರನ್ನಾಗಿ ಶ್ರೀ ಎಸ್‌. 
ಮುನಿರಾಜು ಇವರ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶ ಹೊರಡಿಸುವವರೆಗೆ ನೇಮಕ ಮಾಡಿ 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1157 ಡಿ. ಶಿವಕುಮಾರಪ್ಪ 
ಸರ್ಕಾರದ ಉಪ ಕಾರ್ಯದರ್ಶಿ-2, ಸಮಾಜ ಕಲ್ಯಾಣ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಕಇ 438 ಬಿಎಂಎಸ್‌ 2003, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್‌ 2003 
ಕರ್ನಾಟಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ (ನಿಯಮಿತ)ದ ಅಧ್ಯಕ್ಷರಾದ ಶ್ರೀ ಹನುಮಂತಪ್ಪ ಎಂ. ಗಣಾಪುರ ಇವರ 
ಸ್ಥಾನದಲ್ಲಿ ಶ್ರೀ ಬಂಡಪ್ಪ ಕಾಶಂಪುರ, ಬೀದರ್‌ ಇವರನ್ನು ತತ್‌ಕ್ಬಣದಿಂದ ಜಾರಿಗೆ ಬರುವಂತೆ ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1158 ಡಿ. ಶಿವಕುಮಾರಪ್ಪ 
ಸರ್ಕಾರದ ಉಪ ಕಾರ್ಯದರ್ಶಿ-2, ಸಮಾಜ ಕಲ್ಯಾಣ ಇಲಾಖೆ. 
ಒಳಾಡಳಿತ ಮತ್ತು ಸಾರಿಗೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಸಾಇ 233 ಪಿಎಂಎಸ್‌ 2002, ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌ 2003 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 6 ಮತ್ತು 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯ ನಿರ್ವಹಿಸಲು "೯೩ Bible 
Church" ನ ಪಾಸ್ಟರ್‌ ಸಿ.ಡಿ. ಜೋಸೆಫ್‌, ೧.6. ನಂ.3260, ಆದರ್ಶ ನಗರ, ಆರ್‌.ಟಿ. ನಗರ, ಬೆಂಗಳೂರು-32 ಇವರಿಗೆ ಮೇಲಿನ 
ಕಾಯಿದೆಯಡಿಯಲ್ಲಿ ಕರ್ನಾಟಕದಲ್ಲಿ ಸದರಿ ಚರ್ಚಿನ ವ್ಯಾಪ್ತಿಯಲ್ಲಿ ಮಾತ್ರ ವಿವಾಹ ವಿಧಿಯನ್ನು ನೆರವೇರಿಸಲು ಪರವಾನಿಗೆಯನ್ನು ಈ 
ಮೂಲಕ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1159 ಎ.ಎಸ್‌. ಕಾಂತರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 


೯೨೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ ನವೆಂಬರ್‌ ೧೩, ೨೦೦೩ ಭಾಗ - ೪ಎ 





ಕಾನೂನು ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಲಾ 57 ಎಲ್‌ಎಜಿ 2003, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌ 2003 
ಶ್ರೀ ಹೆಚ್‌.ಎಸ್‌. ಸುರೇಂದ್ರ, ಉಚ್ಛ ನ್ಯಾಯಾಲಯದ ಸರ್ಕಾರಿ ಪ್ಲೀಡರ್‌, ಇವರನ್ನು ದಿನಾಂಕ: 24.4.2003 ರಿಂದ ಜಾರಿಗೆ 
ಬರುವಂತೆ ಎರಡು ವರ್ಷಗಳ ಅವಧಿಗೆ ಅಥವಾ ಈ ವಿಷಯದಲ್ಲಿ ಮುಂದಿನ ಆದೇಶ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಕೆ.ಎಲ್‌.ಓ. ನಿಯಮ 1977ರ ಷರತ್ತುಗಳಿಗೆ ಒಳಪಟ್ಟು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1160 ಚಿಕ್ಕ ಹನುಮಂತಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ (ಆಡಳಿತ-1). 
ಅಧಿಸೂಚನೆ 
ಸಂಖ್ಯೆ: ಲಾ 31 ಎಲ್‌ಎಜಿ 2003, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌ 2003 
ಶ್ರೀ ತೋಟಯ್ಯ ತಂದೆ ಗುರುಬಸಯ್ಯ ಹಿರೇಮಠ್‌, ಹಿರಿಯ ನ್ಯಾಯವಾದಿಗಳು, ಕೊಪ್ಪಳ, ಇವರನ್ನು ಈ ಅಧಿಸೂಚನೆಯನ್ನು 
ಹೊರಡಿಸಿದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಈ ವಿಷಯದಲ್ಲಿ ಮುಂದಿನ ಆದೇಶ ಹೊರಡಿಸುವವರೆಗೆ ಇವೆರಡರಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಕೆ.ಎಲ್‌.ಓ. ನಿಯಮ 1977ರ ಷರತ್ತುಗಳಿಗೆ ಒಳಪಟ್ಟು ಕೊಪ್ಪಳ ಜಿಲ್ಲೆಯ ಅಪರ ಸರ್ಕಾರಿ 
ವಕೀಲರ ಹುದ್ದೆಗೆ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1161 ಜಿ.ಹೆಚ್‌. ನಾಗೇಂದ್ರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ (ಆಡಳಿತ-2). 
ಅಧಿಸೂಚನೆ 
ಸಂಖ್ಯೆ: ಲಾ 15 ಎಲ್‌ಎಜಿ 2002, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌ 2003 
ಶ್ರೀ ಎಂ.ಬಿ. ಶಂಕರ್‌, ವಕೀಲರು, ಟಿ. ನರಸೀಪುರ ಇವರನ್ನು ಕೆ.ಎಲ್‌.ಓ. ನಿಯಮಗಳು 1977 ರಡಿ, ಈ ಅಧಿಸೂಚನೆ 
ಹೊರಡಿಸಿದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಈ ವಿಷಯದಲ್ಲಿ ಮುಂದಿನ ಆದೇಶ ಹೊರಡಿಸುವವರೆಗೆ ಇವೆರಡರಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಟಿ. ನರಸೀಪುರ ನ್ಯಾಯಾಲಯಕ್ಕೆ ಅಪರ ಸರ್ಕಾರಿ ವಕೀಲರು ಎಂಬುದಾಗಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1162 ಚಿಕ್ಕ ಹನುಮಂತಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ಆಡಳಿತ-1). 
ಅಧಿಸೂಚನೆ 
ಸಂಖ್ಯೆ: ಲಾ 18 ಎಲ್‌ಎಜಿ 2001, ಬೆಂಗಳೂರು, ದಿನಾಂಕ: 16ನೇ ಅಕ್ಟೋಬರ್‌ 2003 
ಶ್ರೀ ಎಸ್‌.ಹೆಚ್‌. ಮೋಹನ್‌ ಕುಮಾರ್‌, ವಕೀಲರು, ಹೊಳೆನರಸೀಪುರ, ಇವರನ್ನು ಈ ಅಧಿಸೂಚನೆಯನ್ನು ಹೊರಡಿಸಿದ 
ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಈ ವಿಷಯದಲ್ಲಿ ಮುಂದಿನ ಆದೇಶ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಕೆ.ಎಲ್‌.ಓ. ನಿಯಮ 1977ರ ಷರತ್ತುಗಳಿಗೆ ಒಳಪಟ್ಟು ಹೊಳೆನರಸೀಪುರ ನ್ಯಾಯಾಲಯಕ್ಕೆ ಅಪರ ಸರ್ಕಾರಿ 
ವಕೀಲರಾಗಿ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1163 ಚಿಕ್ಕ ಹನುಮಂತಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ಆಡಳಿತ-1). 
ಅಧಿಸೂಚನೆ 
ಸಂಖ್ಯೆ: ಲಾ 55 ಎಲ್‌ಎಜಿ 2000, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌ 2003 
ಶ್ರೀ ಆರ್‌.ಜಿ. ಹಿರೇಮಠ್‌, ವಕೀಲರು ಜಮಖಂಡಿ ಇವರನ್ನು ಈ ಅಧಿಸೂಚನೆಯನ್ನು ಹೊರಡಿಸಿದ ದಿನಾಂಕದಿಂದ ಮೂರು 
ವರ್ಷಗಳ ಅವಧಿಗೆ ಅಥವಾ ಈ ವಿಷಯದಲ್ಲಿ ಮುಂದಿನ ಆದೇಶ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಕೆ.ಎಲ್‌.ಓ. ನಿಯಮ 1977ರ ಷರತ್ತುಗಳಿಗೊಳಪಟ್ಟು ಜಮಖಂಡಿಯ ಅಪರ ಸರ್ಕಾರಿ ವಕೀಲರನ್ನಾಗಿ ನೇಮಕ 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1164 ಚಿಕ್ಕ ಹನುಮಂತಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ಅಡಳಿತ-1). 


